KA / BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ 


ಬೆಂಗಳೂರು, ಗುರುವಾರ , ಜೂನ್ ೨೪, ೨೦೧೦ ( ಆಷಾಢ ೩ , ಶಕ ವರ್ಷ ೧೯೩೨) | 


ಸಂಚಿಕೆ ೨೫ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


11 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 452 ವೆಚ್ಚ- 12/ 10 , ಬೆಂಗಳೂರು, ದಿನಾಂಕ : 27ನೇ ಮೇ , 2010 
ಪರಿಷ್ಕತ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ 
ಮೆ : ಭಾರತೀಯ ಜೀವ ವಿಮಾ ನಿಗಮದ (Life Insurance Corporation of India) ಮೂಲಕ ಪಾಲುದಾರ ಹಣಕಾಸು 
ಸಂಸ್ಥೆಯಾಗಿ ನಿರ್ವಹಿಸಲು ಅಧಿಸೂಚನೆ ಸಂಖ್ಯೆ : ಆಇ 1067 ವೆಚ್ಚ - 12 /2009 , ದಿನಾಂಕ :27. 08.2009ರಲ್ಲಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದಿನಾಂಕ : 31.03.2010ರವರೆಗೆ ನೀಡಲಾಗಿದ್ದ ವಿನಾಯಿತಿಯನ್ನು 
ದಿನಾಂಕ: 30 . 09.2010ರವರೆಗೆ ಮಾತ್ರ ವಿಸ್ತರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಶೋಕ ಎಸ್ .ಜೀವರಗಿ 
ಪಿ . ಆ‌ , 554 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 14 ಗುಅಪ್ರಾ 2010 , ಬೆಂಗಳೂರು, ದಿನಾಂಕ: 19ನೇ ಮೇ , 2010 
ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ , 1987 ರ ಪ್ರಕರಣ 3(3)( ಎ) ಮತ್ತು ( ಎಂ ) ಹಾಗೂ (4) ರಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕ್ರಮವಾಗಿ ಈ ಕೆಳಕಂಡ ಶ್ರೀಯುತರನ್ನು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ 


( ೫೫೫ ) 


೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೪ , ೨೦೧೦ 

ಭಾಗ - ೪ಎ 
ಸದಸ್ಯರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ 
ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
| ಕ್ರ. ಸಂ . | ಹೆಸರು ಮತ್ತು ವಿಳಾಸ | 

ಪದನಾಮ 

ವರ್ಗ 
ಶ್ರೀ ಕೆ.ಸಿ . ಬಸವರಾಜ ಬಿನ್ ಕೆ. ಸಿ. ಚಂದ್ರಪ್ಪ, 

ಸದಸ್ಯರು 

ಸಾಮಾನ್ಯ 
ಕೆ .ಕೆ. ತೋಟ, ಬಳ್ಳಾರಿ 
ಶ್ರೀ ಸಿದ್ದಪ್ಪ ಬಿನ್ ಕೋಸಿಗಯ್ಯ , 

ಸದಸ್ಯರು ಪರಿಶಿಷ್ಟ 
ಎಸ್.ಎನ್ . ಪೇಟೆ, ಬಳ್ಳಾರಿ 

ಪಂಗಡ 
ಶ್ರೀಮತಿ ಮಲ್ಲಮ್ಮ ಕೋಂ ಬಸವರಾಜು, 

ಸದಸ್ಯರು ಮಹಿಳೆ 
ರೇಡಿಯೋ ಪಾರ್ಕ್, ಬಳ್ಳಾರಿ 
ಶ್ರೀ ಜೆರಾಲ್ಡ್ ಬಿನ್ ಅಂಥೋನಿದಾಸ , 

ಸದಸ್ಯರು ಸಾಮಾನ್ಯ 
ಕೌಲ್ ಬಜಾರ್‌, ಬಳ್ಳಾರಿ 
ಶ್ರೀ ಜಿಂದೆ ಎಲ್. ಶ್ರೀನಿವಾಸ ಬಿನ್ ಜೆ. ಆರ್. ಲಕ್ಷ್ಮಣರಾವ್, 

ಸದಸ್ಯರು ವಾಸ್ತುಶಿಲ್ಪಿ 
ಶ್ರೀ ನಿಲಯ , ಸರ್. ಎಂ . ವಿಶ್ವೇಶ್ವರಯ್ಯನಗರ , ಕಪ್ಪಗಲ್ ರಸ್ತೆ , ಬಳ್ಳಾರಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಂ . ಹಿರೇಮಠ 
ಪಿ .ಆರ್. 555 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ಆರ್ 2008 ( C -27), ಬೆಂಗಳೂರು, ದಿನಾಂಕ: 17ನೇ ಮೇ , 2010 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 352 (1b ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ತುರುವೇಕೆರೆ ಪಟ್ಟಣ ಪಂಚಾಯಿತಿಗೆ ಸರ್ಕಾರವು ಅಧಿಸೂಚನೆ ಸಂಖ್ಯೆ. ನಅಇ 125 ಎಂಎಲ್ಆರ್ 2008 ( C- 27) ದಿನಾಂಕ: 
28.05 . 2009ರಲ್ಲಿ 3 ಜನರನ್ನು ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತುರುವೇಕೆರೆ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಟಿ. ಎಂ . ನವೀನ್‌ಬಾಬು ಬಿನ್ ಶ್ರೀ ಮಂಜುನಾಥ್ , ಚಿಕ್ಕಮಗಳೂರು ಕಾಫಿ ವರ್ಕ್ಸ್, ಬಾಣಸಂದ್ರ ರಸ್ತೆ, 

ತುರುವೇಕೆರೆ 
2. ಶ್ರೀ ಟಿ. ಜಿ. ಪುರುಷೋತ್ತಮ ಬಿನ್ ಶ್ರೀ ಗುರುವಯ್ಯ , 1ನೇ ಡಿವಿಜನ್, ತುರುವೇಕೆರೆ ಟೌನ್. 
3. ಶ್ರೀ ಟಿ. ಜಿ. ಗೋಪಾಲಕೃಷ್ಣ ಬಿನ್ ಶ್ರೀ ಟಿ.ಆರ್. ಗೋವಿಂದರಾಜು, ಬೇಟೆರಾಯ ಸ್ವಾಮಿ ದೇವಸ್ಥಾನದ ಹಿಂಭಾಗ, 
ತುರುವೇಕೆರೆ ಟೌನ್. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಆರ್‌. ರವೀಂದ್ರ 
ಪಿ .ಆರ್. 556 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 55 ಸಿಎನ್‌ಎಸ್ 2009, ಬೆಂಗಳೂರು, ದಿನಾಂಕ: 24ನೇ ಮೇ , 2010 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 
53ಎ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಹ.ಭ. ವೀರಬಸಪ್ಪ, ಹಳ್ಳಿಕೆರೆ ಗ್ರಾಮ ಮತ್ತು 
ಅಂಚೆ, ಭದ್ರಾವತಿ ತಾಲ್ಲೂಕು ಇವರನ್ನು ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಸಹಕಾರ ಮಹಾಮಂಡಳ ನಿ., ಬೆಂಗಳೂರು ಇದರ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೪, ೨೦೧೦ 

೫೫೭ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ . 558 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 67 ಸಿಎನ್ಎಸ್ 2010 , ಬೆಂಗಳೂರು, ದಿನಾಂಕ : 30ನೇ ಮಾರ್ಚ್ 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕೊಳ್ಳೇಗಾಲ ತಾಲ್ಲೂಕಿನ ಹನೂರಿನ ಗಿರಿಜನರ ದೊಡ್ಡಪ್ರಮಾಣ ವಿವಿಧೋದ್ದೇಶ ಸಹಕಾರ 
ಸಂಘ ನಿ. ಹನೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 
1. ಶ್ರೀ ಕರಿಯಪ್ಪ ಬಿನ್ ಚಿಕ್ಕಕುಡುಮೇಗೌಡ, ಗಾಣಿಗ ಮಂಗಲ ಗ್ರಾಮ ಶಾಗ್ಯ ಪೋಸ್ಟ್, ಕೊಳ್ಳೇಗಾಲ ತಾಲ್ಲೂಕು 
2. ಶ್ರೀ ಕುರುಣೆ ಬಿನ್ ಮಾದ, ಅರೆಕಾಡಿನ ದೊಡ್ಡಿ, ಬೈಲೂರು ಪೋಸ್ಟ್, ಕೊಳ್ಳೇಗಾಲ ತಾಲ್ಲೂಕು 
3. ಕು : ರತ್ನಿ ಬಿನ್ ಮಾದೇವ, ಗುಳ್ಳರ ಬಯಲು, ಒಡೆಯ ಪಾಳ್ಯ ಪೋಸ್ಟ್, ಕೊಳ್ಳೇಗಾಲ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಆರ್.ಎಸ್. ಹುಚ್ಚಾಚಾರಿ 
ಪಿ .ಆರ್. 559 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 148 ಸಿಎನ್ಎಸ್ 2008 , ಬೆಂಗಳೂರು, ದಿನಾಂಕ: 19ನೇ ಮೇ , 2010 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 )ರ ಪ್ರಕರಣ 
53ಎ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಬಿ. ಬಸವರಾಜಪ್ಪ ಬಿನ್ ಲೇಟ್ ಹಾಲಪ್ಪ, 
ಹಳ್ಳಿಕೇರಿ ಗ್ರಾಮ , ಹರಪನಹಳ್ಳಿ ತಾಲ್ಲೂಕು ಇವರನ್ನು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ 
ಸಹಕಾರ ಸಂಘ ನಿ., ಹರಪನಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್. ನೂಲಿ 
ಪಿ . ಆರ್ . 560 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
KARNATAKA GOVERNOR S SECRETARIAT 

NOTIFICATION 
No . GS 5 HUM 2010 , Bangalore, Dated: 28 May 2010 
In exercise of the powers conferred on me by Section 12 (1 ) of the University of Horticultural 
Sciences Act , 2009 , I, H .R . BHARDWAJ, Governor of Karnataka and Chancellor of University of 


3830 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೪ , ೨೦೧೦ 


2007 – Ya 


Horticultural Sciences, Bagalkot hereby constitute the Board of Management of the University of 
Horticultural Sciences , Bagalkot as follows : 


Section 


Category 


Appointed 


| 12 (2 )(i) 

12(2)(ii) 


2 


12 (2)(ii) 


Vice -Chancellor as Chairman 
| The Principal Secretary / Secretary to 
Government of Karnataka , Horticulture 
Department or his nominee not below 
the rank of Deputy Secretary 
The Principal Secretary to Government 
of Karnataka , Finance Department or 
his nominee not below the rank of 
Deputy Secretary 

Vacant 
Vacant 
Vacant 


12 ( 2 )( iv ) 


5 


Vice - Chancellor 
The Principal Secretary/Secretary to 
Government of Karnataka, Horticulture 
Department or his nominee not below the 
rank of Deputy Secretary 
The Principal Secretary to Government of 
Karnataka, Finance Department or his 
nominee not below the rank of Deputy 
Secretary 
Two members of the Karnataka State 
Legislative Assembly to be nominated by 
the Speaker and one member of the 
Karnataka Legislative Council to be 
nominated by the Chairman 
The Director of Horticulture , Government 
ofKarnataka , Bangalore 
One eminent Educationist not below the 
rank of Professor from the field of 
Horticulture to be nominated by the 
Chancellor 
Three progressive Horticultural farmers 
from the jurisdiction of the University of 
which one person belonging to the 
Schedule Caste or the Scheduled Tribes 
to be nominated by the State Government 
One Agro Industrial connected with the 
Processing of Horticulture products to be 
nominated by the Chancellor 


12 (2 )(v ) 


7 


12 (2 ) ( vi) 


8 


The Director of Horticulture , 
Government ofKarnataka, Bangalore 
Dr. R . C .Hallikeri , No.9 , Banashankari 
Apartments, 4th Cross ,Kalyananagar, 
Dharwad -580007 


12 (2 )(vii) 


Vacant 
Vacant 
Vacant 


11 


12(2)(viii) 


12 


Sri S .D . Sampath Samrajya , 
Shimunjeguthu, Shirthadi Post, 
Mangalore Taluk , Dakshina Kannada 
District 
Smt. Isabella S. Xavier, Sadana , 
Human Right Center, Tejeswinagar, 
Last Stop, Last Cross, Dharwad 
580002. 


12(2 )(ix ) 


| 


13 


One outstanding woman Social Worker 
having background of Rural Advancement 
to be nominated by the Chancellor. 


12(2)(x) 


14 


Vacant 


One representative from the ICAR to be 
nominated by the Director General 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೪ , ೨೦೧೦ 


೫೫೯ 


Section 


Category 


Appointed 


No . 


12( 2)( xi) | Director of Education of the University of | 15 | Director of Education of the University 
Horticultural Sciences , Bagalkot 

of Horticultural Sciences , Bagalkot. 
12 (2 )(xii ) One Dean to be nominated by the Vice 

Vacant 
Chancellor by rotation for a period of two 

years 
12( 2 )( xiii) | Registrar of the University of Horticultural 17 Registrar of the University of 
Sciences, Bagalkot, Member Secretary 

Horticultural Sciences, Bagalkot, 

Member Secretary 
The term of office of the Members other than Ex -officio Members shall be three years . 

H . R . BHARDWAJ 

Governor and Chancellor 
P . R . 562 

V .S . JERE 

Under Secretary to Governor . 
FOREST, ECOLOGY AND ENVIRONMENT SECRETARIAT 

NOTIFICATION 
No. FEE 21 FSW 2010 , Bangalore, Dated : 21st May 2010 
The Government of Karnataka hereby notifies as per Rule 62 (c ) of Karnataka Forest Act- 1963 
authorizing the following trained forest officers to issue of certificates for offence cases irrespective of 
forest produce . 

1) Range Forest Officer 
2 ) Assistant Conservator of Forests 
3) Deputy Conservator of Forests 
4) Conservator of Forests 
5 ) Chief Conservator of Forests 

By Order and in the name of the Governor of Karnataka , 

GOPAL 
P . R . 564 

Under Secretary to Government, 

Forest , Ecology & Environment Department. 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 382 ವೆಚ್ಚ - 12 /10, ಬೆಂಗಳೂರು, ದಿನಾಂಕ: 28ನೇ ಮೇ , 2010 
ಶಾಸಕರ ಭವನ -3 ಮತ್ತು ಶಾಸಕರ ಭವನ - 4ರಲ್ಲಿರುವ 114 ಕೊಠಡಿಗಳ ಬಾಗಿಲು ಮತ್ತು ಕಿಟಕಿಗಳಿಗೆ ಪರದೆಗಳಿಗೆ 
ಬಟ್ಟೆ ಹಾಗೂ ಹೊಲಿಗೆ ಕಾರ್ಯವನ್ನು ರೂ .6, 07,017 /- ವೆಚ್ಚದಲ್ಲಿ ನೇರವಾಗಿ ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ 
ನಿಗಮಕ್ಕೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕರ್ನಾಟಕ ವಿಧಾನ ಮಂಡಲ ಇಲಾಖೆಗೆ ಪಾರದರ್ಶಕತೆಗೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಒಸಿ 


೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೪, ೨೦೧೦ 

ಭಾಗ - ೪ಎ 
- ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮವು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ 
ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ 
ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಶೋಕ ಎಸ್ .ಜೀವರಗಿ 
ಪಿ . ಆರ್ . 565 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ ), 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 

ಅಧಿಸೂಚನೆ 
ಸಂಖ್ಯೆ : ಆಇ 383 ವೆಚ್ಚ -12/10, ಬೆಂಗಳೂರು, ದಿನಾಂಕ: 28ನೇ ಮೇ , 2010 
ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಸಹಯೋಗದಲ್ಲಿ ಬೆಂಗಳೂರು ಮೀಡಿಯೇಷನ್ ಸೆಂಟರ್ 
ಸಂಸ್ಥೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಸಿದ್ಧಪಡಿಸಲಿರುವ ಮೀಡಿಯೇಷನ್ ಬಗೆಗಿನ ಸಾಕ್ಷ್ಯ ಚಿತ್ರದ ನಿರ್ಮಾಣದಲ್ಲಿ 
ಸದರಿ ಸಂಸ್ಥೆಯ ಶ್ರೀ ಶಿವಕುಮಾರ್ ಇವರಿಗೆ ತಾಂತ್ರಿಕ ಸಹಕಾರ ಒದಗಿಸುವ ಕಾರ್ಯವನ್ನು ನೇರವಾಗಿ ಶ್ರೀ ರಂಜನ್ 
ಕಾಮತ್, ಆರ್‌ಕೆಓ ಮೂವಿಂಗ್ ಮೀಡಿಯಾ ಇವರಿಗೆ ರೂ .4 .75 ಲಕ್ಷ ವೆಚ್ಚದಲ್ಲಿ ವಹಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕಾನೂನು, 
ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಶೋಕ ಎಸ್ .ಜೀವರಗಿ 
ಪಿ .ಆರ್. 566 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 

ಅಧಿಸೂಚನೆ 
ಸಂಖ್ಯೆ: ಆಇ 387 ವೆಚ್ಚ -12/10, ಬೆಂಗಳೂರು, ದಿನಾಂಕ: 29ನೇ ಮೇ , 2010 
ಇಲಾಖೆಗೆ ಅಗತ್ಯವಿರುವ ಔಷಧಗಳನ್ನು M /s Karnataka Antibiotics & Pharmaceuticals Ltd., (ಕೆಎಪಿಎಲ್). 
ಇವರಿಂದ ನೇರವಾಗಿ ಖರೀದಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಶಿಫಾರಸ್ಸನ್ನು ಪರಿಶೀಲಿಸಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ದಿನಾಂಕ: 31.03. 2011ರವರೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

ಈ ವಿನಾಯಿತಿಯು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟಿರುತ್ತದೆ 
1. ಕೆಎಪಿಎಲ್ ಸಂಸ್ಥೆಯು National Pharmaceuticals Pricing Authority ( NPPA) ಯು ನಿಗದಿಪಡಿಸಿದ 

ದರಗಳ ಅನ್ವಯ ಔಷಧಿಗಳನ್ನು ಸರಬರಾಜು ಮಾಡಬೇಕು. 
2. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಔಷಧಗಳ ಗುಣಮಟ್ಟ ಹಾಗೂ ದರಗಳನ್ನು 

ಖಚಿತಪಡಿಸಿಕೊಳ್ಳಬೇಕು. 
3. ಸದರಿ ವಿನಾಯಿತಿಯು ಕೆಎಪಿಎಲ್ ಸಂಸ್ಥೆಯೇ ಉತ್ಪಾದಿಸುವ ಔಷಧಗಳಿಗೆ ಮಾತ್ರ ಅನ್ವಯವಾಗುವುದು. ಇತರೆ 

ಸಂಸ್ಥೆ /ತಯಾರಕರಿಂದ ಕೆಎಪಿಎಲ್ ಔಷಧ ಇತ್ಯಾದಿಗಳನ್ನು ಖರೀದಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಗೆ ಸರಬರಾಜು ಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಶೋಕ ಎಸ್ . ಜೀವರಗಿ 
ಪಿ . ಆರ್ . 567 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೪ , ೨೦೧೦ 

೫೬೧ 
ಅಧಿಸೂಚನೆ 
ಸಂಖ್ಯೆ : ಆಇ 456 ವೆಚ್ಚ- 12 / 10, ಬೆಂಗಳೂರು, ದಿನಾಂಕ : 28ನೇ ಮೇ , 2010 
ವಿಶ್ವಬಂಡವಾಳ ಹೂಡಿಕೆದಾರರ ಸಮ್ಮೇಳನ ( GIM ) 2010ರ ಜೂನ್ ತಿಂಗಳ 3 ಮತ್ತು 4 ರಂದು ಬೆಂಗಳೂರಿನಲ್ಲಿ 
ನಡೆಯುವ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಪ್ರಚಾರದ ಕಾರ್ಯವನ್ನು ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾದ 
ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸಿಸ್ ಲಿಮಿಟೆಡ್ (MC & A) ಅವರಿಗೆ ನೇರವಾಗಿ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಎಮ್.ಸಿ ಅಂಡ್ ಎ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ.ಪಿ 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ/ 
ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಶೋಕ ಎಸ್ . ಜೀವರಗಿ 
ಪಿ . ಆರ್‌. 568 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 

ಅಧಿಸೂಚನೆ 
ಸಂಖ್ಯೆ : ಆಇ 463 ವೆಚ್ಚ-12/ 10 , ಬೆಂಗಳೂರು, ದಿನಾಂಕ : 29ನೇ ಮೇ , 2010 
ಬೆಂಗಳೂರು ವಿಮಾನ ನಿಲ್ದಾಣ ರೈಲ್ವೇ ಲಿಂಕ್ ಲಿಮಿಟೆಡ್ ( ಬಿಎಆರ್‌ಎಲ್) ನ ಕಛೇರಿಯ ಒಳಾಂಗಣ ವಿನ್ಯಾಸ 
ರೂಪಿಸುವ ಕಾಮಗಾರಿಯನ್ನು ರೂ .45.00 ಲಕ್ಷ ವೆಚ್ಚದಲ್ಲಿ ನೇರವಾಗಿ Infrastructure Development Corporation 
(Karnataka) Limited (IDeCK) ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಐಡೆಕ್ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ.ಪಿ ಅಧಿನಿಯಮ 
ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು 
ಸಂಗ್ರಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಶೋಕ ಎಸ್ .ಜೀವರಗಿ 
ಪಿ . ಆರ್‌. 569 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 9 ಎಲ್‌ಜಿಒ 2009 ( ಪಿ), ಬೆಂಗಳೂರು, ದಿನಾಂಕ: 28ನೇ ಮೇ , 2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
ಕ್ರ. ಸಂ . | ತಾಲ್ಲೂಕು 

ಸದಸ್ಯರು 
ಮಡಿಕೇರಿ ಶ್ರೀ ಎಸ್. ಬಿ. ಕುಶಾಲಪ್ಪ, ಮುಕೋಡ್ಲು ಗ್ರಾಮ ಮತ್ತು ಅಂಚೆ, ಅಧ್ಯಕ್ಷರು 

ಮಡಿಕೇರಿ ತಾಲ್ಲೂಕು 
ಶ್ರೀ ಸುಬ್ರಮಣ್ಯ ಉಪಾಧ್ಯಾಯ , ಚಂಬು ಗ್ರಾಮ ಮತ್ತು ಅಂಚೆ, | ಸದಸ್ಯರು ( ಸಾಮಾನ್ಯ ) 
ಮಡಿಕೇರಿ ತಾಲ್ಲೂಕು 


೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೪, ೨೦೧೦ 

ಭಾಗ - ೪ಎ 
| ಕ್ರ. ಸಂ . | ತಾಲ್ಲೂಕು 

ಸದಸ್ಯರು 
ಶ್ರೀಮತಿ ಕೊಡೀರ ನೀಲಮ್ಮ ಮಂದಣ್ಣ ಕೋಂ ಕೊಡೀರ ಸದಸ್ಯರು ( ಮಹಿಳೆ) 

ಮಂದಣ್ಣ , ಅರಪಟ್ಟು ಗ್ರಾಮ ಮತ್ತು ಅಂಚೆ, ಮಡಿಕೇರಿ 
| ತಾಲ್ಲೂಕು 

ಶ್ರೀ ಕುಡಿಯರ ಹರೀಶ್, ಬೆತ್ತೂರು ಗ್ರಾಮ ಮತ್ತು ಅಂಚೆ, | ಸದಸ್ಯರು ( ಪರಿಶಿಷ್ಟ 
ಮಡಿಕೇರಿ ತಾಲ್ಲೂಕು 

ಪಂಗಡ) 
ತಹಶೀಲ್ದಾರರು, ಮಡಿಕೇರಿ ತಾಲ್ಲೂಕು, ಮಡಿಕೇರಿ 

ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ, ಈಶ್ವರ್ ನಾಯಕ್ 
ಪಿ . ಆರ್. 570 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ . ಮಂ ) 
REVENUE SECRETARIAT 

NOTIFICATION 
No . RD 58 MUNOMU 2010 , Bangalore , Dated : 14 April 2010 
In exercise of the powers conferred by section 78 of the Registration Act, 1908 ( Central Act 16 of 
1908 ), the Government of Karnataka hereby makes the following amendments to Notification No . RD 403 
ESR 85 , dated : 27th May 1986 as amended by Notification No. RD 184 MUNOMU 97 , dated : 1st April 
1997, RD 254 MUNOMU 98, dated: 31 . 03.1998, RD 467 MUNOMU 1998 dated: 23rd February 1999, RD 
169 MUNOMU 2000 , dated : 31st March 2000 , RD 164 MUNOMU 2000( 1) dated: 31st March 2001, RD 
141 MUNOMU 2002 , dated : 30th March 2002 , RD 134 MUNOMU 2003, dated : 31 . 03. 2003 , RD 64 
MUNOSA 2001 ( P ) , dated : 17 . 12 . 2003, RD 90 MUNOMU 2002(10) dated : 03 . 04 .2005 , RD 171 MUNOMU 
2007 , dated: 11.08. 2008 and RD 67 MUNOMU 2009 dated: 27 . 05. 2009; as follows, namely : 

In the said notification , in the Table of fees : 
1. In Article 1, 
(a ) in Note 1 -a , in clause (iii) and the entries relating thereto , for the words and figures 

“ Rs. 5/- for every Rs.1000/- or part thereof, subject to a maximum of Rs.10, 000/- ”, the 

following shall be substituted , namely : 
"Rs. 1/- for every Rs. 1, 000 /- or part thereof subject to maximum of Rs. 10 , 000 /- but not less 
than Rs.100/- ”, 
(b ) in Note (3), for the entries relating thereto before the " explanation ”, the following shall be 

substituted , namely : 
“ In the case of leases , the amount or value on which the ad -valorem fee is to be assessed is , 
the amount or value on which the stamp duty is assessed ; 
for leases not exceeding thirty years; rupees 5 /- for every rupees 1000 /- or part thereof but 

not less than rupees 100 /-; 

Provided , that in case of leases of residential properties not exceeding one year; rupees 5 /- for 
every rupees 1000/- or part thereof subject to a maximum of rupees 100/-; 

Provided further that in case of leases executed among family members ; a fixed fee of Rs. 500 / 
is to be levied ”. 
This Notification shall come in to force with effect from 01. 04 . 2010 . 

By Order and in the name of the Governor ofKarnataka , 

T. K . RAMACHANDRA 
P . R . 571 

Under Secretary to Government, 
Revenue Department (Stamps and Registration ) 


